WPP -47 / 2009 - 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ | ಬೆಂಗಳೂರು, ಗುರುವಾರ , ಡಿಸೆಂಬರ್ ೨೯ , ೨೦೧೧ ( ಪುಷ್ಯ ೮, ಶಕ ವರ್ಷ ೧೯೩೩) ಸಂಚಿಕೆ ೫೧ | 

- ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 37 ಮುನೋಸೇ(1) 2011 , ಬೆಂಗಳೂರು, ದಿನಾಂಕ : 24ನೇ ಅಕ್ಟೋಬರ್ , 2011 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 37 ಮುನೋಸೇ (1) 2011 ದಿನಾಂಕ : 19 - 09 - 2011 ರಲ್ಲಿ ನೋಂದಣಿ ಮತ್ತು ಮುದ್ರಾಂಕ 
ಇಲಾಖೆ ಸೇವೆಗೆ ಸೇರಿದ ಶ್ರೀ ಗಂಗಾಧರಯ್ಯ , ಹಿರಿಯ ಉಪ ನೋಂದಣಾಧಿಕಾರಿ, ಕೇಂದ್ರ ಕಛೇರಿ, ಬೆಂಗಳೂರು (ಗ್ರೂಪ್‌- ಬಿ) ಇವರಿಗೆ ಕೇಂದ್ರಸ್ಥಾನ 
ಸಹಾಯಕರು (ಗ್ರೂಪ್- ಎ ಕಿರಿಯ ಶ್ರೇಣಿ) ವೃಂದಕ್ಕೆ ಭವಿಷ್ಯವರ್ತಿಯಾಗಿ ಪದೋನ್ನತಿ ನೀಡಿ ಕೇಂದ್ರಸ್ಥಾನ ಸಹಾಯಕರು, ಜಿಲ್ಲಾ ನೋಂದಣಿ ಕಛೇರಿ, 
ಮಡಿಕೇರಿ, ಕೊಡಗು ಜಿಲ್ಲೆ ಇಲ್ಲಿಗೆ ನೇಮಿಸಿ ಹೊರಡಿಸಿದ್ದ ಅಧಿಸೂಚನೆಯನ್ನು ಮಾರ್ಪಡಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಶ್ರೀ ಗಂಗಾಧರಯ್ಯ , ಹಿರಿಯ ಉಪ ನೋಂದಣಾಧಿಕಾರಿ, ಕೇಂದ್ರ ಕಛೇರಿ, ಬೆಂಗಳೂರು ಇವರಿಗೆ ವೇತನ ಶ್ರೇಣಿ ರೂ . 14050 - 350 
14400 - 400 - 16800 -450 -19500 - 525 - 22650 -600 - 25050ಗಳ ಕೇಂದ್ರಸ್ಥಾನ ಸಹಾಯಕರ ವೃಂದಕ್ಕೆ ಭವಿಷ್ಯವರ್ತಿಯಾಗಿ ಪದೋನ್ನತಿ ನೀಡಿ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಆದೇಶ ಸಂಖ್ಯೆ:ಕಂಇ 37 ಮುನೋಸೇ(1) 2011 ದಿನಾಂಕ:24 - 10 - 2011 
ರಲ್ಲಿ ಜಿಲ್ಲಾ ನೋಂದಣಿ ಕಛೇರಿ, ಜಯನಗರ, ಬೆಂಗಳೂರು ಇಲ್ಲಿಗೆ ಸ್ಥಳಾಂತರಗೊಂಡ ಕೇಂದ್ರಸ್ಥಾನ ಸಹಾಯಕ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಕೆ.ರಾಮಚಂದ್ರ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 1553 

ಕಂದಾಯ ಇಲಾಖೆ ( ನೋಂದಣಿ ಮತ್ತು ಮುದ್ರಾಂಕ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 254 ರಾಲೆಪ 2011 , ಬೆಂಗಳೂರು, ದಿನಾಂಕ : 21ನೇ ಅಕ್ಟೋಬರ್ , 2011 , 
ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಜಂಟಿ ನಿಯಂತ್ರಕರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 
ಅಧಿಕಾರಿಯವರ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಕಚೇರಿ 

ವರ್ಗಾಯಿಸಿದ ಸ್ಥಳ 
ಸಂಖ್ಯೆ 

ಶ್ರೀ /ಶ್ರೀಮತಿ 
ಸೈಯದ್ ಅಬ್ದುಲ್ಲಾ ರಜ್ಜಿ , 

ಆರ್ಥಿಕ ಸಲಹೆಗಾರರು, 
ಆರ್ಥಿಕ ಅಧಿಕಾರಿ, 

ಕರ್ನಾಟಕ ಉಚ್ಚ ನ್ಯಾಯಾಲಯ, 
ಬೆಂಗಳೂರು ವಿಶ್ವವಿದ್ಯಾಲಯ 

ಬೆಂಗಳೂರು ( ಖಾಲಿ ಹುದ್ದೆ) 
( ೭೨೧) 


ಕ್ರಮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


ಭಾಗ- ೨ 


ಕೆ. ಜಿ. ಹಾಲೇಶಪ್ಪ , 
ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು 


ಜಂಟಿ ನಿಯಂತ್ರಕರು ( ಹಣಕಾಸು) 
ಪೋಲಿಸ್ ಮಹಾ ನಿರ್ದೇಶಕರ ಕಛೇರಿ, 
ನೃಪತುಂಗ ರಸ್ತೆ , ಬೆಂಗಳೂರು. 
( ಶ್ರೀ ಕೆ. ನಂದಕುಮಾರ್ ಇವರ ವರ್ಗಾವಣೆ 
ಯಿಂದ ತೆರವಾದ ಹುದ್ದೆಗೆ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್ , ಶಿವರಾಮ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್ . 1554 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ). 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಣ 282 ಎಲ್‌ಇಟಿ 2011, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್ , 2011. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 502 ಸಅಸೇ 2011 , ದಿನಾಂಕ: 12 -10 - 2011 ರಲ್ಲಿ ಡಾ .ಗಿರಿಜಾ ಹೆಚ್ . ಕೊಂಗಿ, ಜಂಟಿ ಕಾರ್ಮಿಕ 
ಆಯುಕ್ತರು , ಕಾರ್ಮಿಕ ಇಲಾಖೆ ಇವರ ಸೇವೆಯನ್ನು ಬಾಲಕಾರ್ಮಿಕರ ಕೋಶದಿಂದ ಹಿಂದಿರುಗಿಸಿದ್ದು , ಮಾತೃ ಇಲಾಖೆಯಾದ ಕಾರ್ಮಿಕ ಇಲಾಖೆಗೆ 
ಹಿಂದಿರುಗಿಸಲಾಗಿದೆ. ಆದ್ದರಿಂದ, ಡಾ|| ಗಿರಿಜಾ ಹೆಚ್.ಕೊಂಗಿ, ಜಂಟಿ ಕಾರ್ಮಿಕ ಆಯುಕ್ತರು, ಇವರನ್ನು ಕಾರ್ಮಿಕ ಕಲ್ಯಾಣ ಮಂಡಳಿಯ ಕಲ್ಯಾಣ 
ಆಯುಕ್ತರ ಹುದ್ದೆಗೆ ನಿಯೋಜನೆಯ ಮೇರೆಗೆ ನೇಮಿಸಲಾಗಿದೆ. ನಿಯೋಜನೆ ಅವಧಿ ಮತ್ತು ನಿಬಂಧನೆಗಳ ಬಗ್ಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಯು .ಎನ್. ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 1555 

ಕಾರ್ಮಿಕ ಇಲಾಖೆ. 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಇ 11 ಇಟಿಎಕ್ಸ್ 2011 , ಬೆಂಗಳೂರು, ದಿನಾಂಕ : 29ನೇ ಅಕ್ಟೋಬರ್, 2011. 
ಶ್ರೀ . ಡಿ. ಟಿ.ಗೋವಿಂದಗೌಡ, ಸಹಾಯಕ ನಿರ್ದೇಶಕರು ( ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷ ಉದ್ಯೋಗ ವಿನಿಮಯ ಕಛೇರಿ), 
ಉದ್ಯೋಗ ವಿಭಾಗ, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರಿಗೆ ರೂ . 18 ,150 - 26,925ರ ವೇತನ ಶ್ರೇಣಿಯಲ್ಲಿನ ಉಪ ನಿರ್ದೇಶಕರು (ಉದ್ಯೋಗ) 
ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ, ಶ್ರೀ .ಎ . ಕೆ.ರಮೇಶ್‌ಬಾಬು ಉಪ ನಿರ್ದೇಶಕರು (ಉದ್ಯೋಗ) ಇವರ ಸ್ಥಳಕ್ಕೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಅಲ್ಲದೇ , ಶ್ರೀ . ಎ . ಕೆ.ರಮೇಶ್‌ಬಾಬು ಉಪ ನಿರ್ದೇಶಕರು (ಉದ್ಯೋಗ) ಇವರನ್ನು ಉಪ ನಿರ್ದೇಶಕರು ( ಸಂಶೋಧನೆ ಮತ್ತು ಅಧ್ಯಯನ) 
ಬೆಂಗಳೂರು ( ಶ್ರೀ . ಜಿ.ಎನ್.ಶಿವಮೂರ್ತಿ ಯವರ ಮುಂಬಡ್ತಿಯಿಂದ ತೆರವಾದ ಸ್ಥಾನ) ಇಲ್ಲಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಜೆ.ಎಸ್. ವಿಶ್ವನಾಥಪ್ಪ, 

ಪೀಠಾಧಿಕಾರಿ , 
ಪಿ .ಆರ್‌. 1556 

ಕಾರ್ಮಿಕ ಇಲಾಖೆ (ಉದ್ಯೋಗ ಮತ್ತು ತರಬೇತಿ) 
ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಾಇ 10 ಇಟಿಎಕ್ಸ್ 2011, ಬೆಂಗಳೂರು, ದಿನಾಂಕ: 29ನೇ ಅಕ್ಟೋಬರ್, 2011. 
ಶ್ರೀ .ಜಿ.ಎನ್ . ಶಿವಮೂರ್ತಿ, ಉಪ ನಿರ್ದೇಶಕರು ( ಸಂಶೋಧನೆ ಮತ್ತು ಅಧ್ಯಯನ), ಉದ್ಯೋಗ ವಿಭಾಗ, ಉದ್ಯೋಗ ಮತ್ತು ತರಬೇತಿ 
ಇಲಾಖೆ ಇವರನ್ನು ರೂ .20 , 025 -28,275ರ ವೇತನ ಶ್ರೇಣಿಯಲ್ಲಿ ಖಾಲಿ ಇರುವ ಜಂಟಿ ನಿರ್ದೇಶಕರು (ಉದ್ಯೋಗ) ಹುದ್ದೆಗೆ ತಕ್ಷಣದಿಂದಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜೆ.ಎಸ್. ವಿಶ್ವನಾಥಪ್ಪ , 

ಪೀಠಾಧಿಕಾರಿ, 
ಪಿ .ಆರ್ . 1557 

ಕಾರ್ಮಿಕ ಇಲಾಖೆ (ಉದ್ಯೋಗ ಮತ್ತು ತರಬೇತಿ) 


M 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


೭೨೩ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ - II 
ಸಂಖ್ಯೆ: ಒಣ 244 ಹೊಸಿಪ 2011 , ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್, 2011 . 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ ) ರವರುಗಳಿಗೆ ವೇತನ ಶ್ರೇಣಿ 
ರೂ .18150 - 26925ರ , ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ) ಹುದ್ದೆಗೆ ಮುಂಬಡ್ತಿ ನೀಡಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಅಧಿಕಾರಿಯ ಹೆಸರು 


8(વા 


ಮುಂಬಡ್ತಿಯ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 


ಶ್ರೀಯುತರುಗಳು: 


ಪ್ರಸ್ತುತ ಕರ್ತವ್ಯ 
ನಿರ್ವಹಿಸುತ್ತಿರುವ ಹುದ್ದೆ 
ಸಿಎಆರ್ (ಉತ್ತರ), 
ಬೆಂಗಳೂರು ನಗರ 


1. | ಟಿ. ದಾಸಪ್ಪ 


ಕಮಾಂಡೆಂಟ್ , ಹೋಗಾರ್ಡ್ ತರಬೇತಿ ಶಾಲೆ, ಬೆಂಗಳೂರು 
ಶ್ರೀ ಶಿವಲಿಂಗಪ್ಪ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 


2 . | ಬಿ. ವಿ . ಕಿತ್ತೂರ್ | ಡಿವೈ.ಎಸ್. ಪಿ., ಸಿಎಆರ್ ಎಸ್. ಪಿ., ಆಂತರಿಕ ಭದ್ರತಾ ವಿಭಾಗ ಎನ್.ಕೃಷ್ಣಪ್ಪ ಇವರ 
ಗುಲ್ಬರ್ಗಾ 

ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 
3 . | ಸಿ . ಎಂ .ಕಾಂತರಾಜಪ್ಪ ಸಿಎಆರ್‌( ದಕ್ಷಿಣ), ಬೆಂಗಳೂರು ಎಸ್. ಪಿ, ಆಂತರಿಕ ಭದ್ರತಾ ವಿಭಾಗ 

ಶ್ರೀ ಎನ್. ಟಿ ಶಿವಕುಮಾರ್ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನಕ್ಕೆ 
4 , | ಹೆಚ್. ಪಿ . ಜೋಸೆಫ್ ಸಿಎಆರ್ ಎಸಿಪಿ ಕೇಂದ್ರ | ಎಸ್‌ಪಿ., ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು ಖಾಲಿ ಹುದ್ದೆಗೆ 

ಘಟಕ, ಬೆಂಗಳೂರು ನಗರ 


ನಗರ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಟಿ. ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ). 


ಪಿ . ಆರ್ . 1558 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ - I 
ಸಂಖ್ಯೆ: ಒಣ 244 ಪೊಸಿಪ 2011 , ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್ , 2011 . 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ನಾನ್ ಐ. ಪಿ.ಎಸ್.) ( ಸಿವಿಲ್ ) ವೃಂದದ 
ಅಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 


ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 

ವರ್ಗಾವಣೆ ನಂತರ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ 
ಸಂಖ್ಯೆ 

ಶ್ರೀಯುತರು: 
ಎನ್.ಕೃಷ್ಣಪ್ಪ , ಪೊಲೀಸ್ ಅಧೀಕ್ಷಕರು , 

ಪೊಲೀಸ್ ಅಧೀಕ್ಷಕರು , ರಾಜ್ಯ ಗುಪ್ತವಾರ್ತೆ, 
ಆಂತರಿಕ ಭದ್ರತೆ ವಿಭಾಗ, ಬೆಂಗಳೂರು 

ಬೆಂಗಳೂರು ಖಾಲಿ ಹುದ್ದೆ 
ಎನ್. ಟಿ.ಶಿವಕುಮಾರ್, ಪೊಲೀಸ್ ಅಧೀಕ್ಷಕರು, ಪೊಲೀಸ್ ಅಧೀಕ್ಷಕರು, ರಾಜ್ಯ ಗುಪ್ತವಾರ್ತೆ , 
ಆಂತರಿಕ ಭದ್ರತೆ ವಿಭಾಗ, ಬೆಂಗಳೂರು 

ಮಂಗಳೂರು ಖಾಲಿ ಹುದ್ದೆ 
| ಶಿವಲಿಂಗಪ್ಪ, ಎಸ್. ಪಿ . ( ನಾನ್ ಐ .ಪಿ.ಎಸ್.) 

ಪೊಲೀಸ್ ಅಧೀಕ್ಷಕರು , ಡಿ . ಸಿ. ಆರ್. ಇ, 
ಕಮಾಂಡೆಂಟ್ , ಹೋಂ ಗಾರ್ಡ್, ತರಬೇತಿ ಶಾಲೆ, | ಮೈಸೂರು ಖಾಲಿ ಹುದ್ದೆ 
ಬೆಂಗಳೂರು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಟಿ.ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು ). 


ಪಿ . ಆರ್ . 1559 


೭೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


ಭಾಗ- ೨ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಮಾತಂಇ 27 ಡಿ. ಐ .ಎಸ್ 2011 , ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್ , 2011. 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯ ಸೇವೆಗೆ ಸೇರಿದ ಶ್ರೀ ಆರ್. ಆನಂದಪ್ಪ, ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್, ಕರ್ನಾಟಕ ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸೇವೆಗಳು [ಕೆಬಿಟ್ ] ಇವರ ಸೇವೆಯನ್ನು ದಿನಾಂಕ: 31 
10 - 2011 [ ಅಪರಾಹ್ನ ದಿಂದ ಜಾರಿಗೆ ಬರುವಂತೆ ಇವರ ಮಾತೃ ಇಲಾಖೆಯಾದ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಇಲಾಖೆಗೆ ಹಿಂತಿರುಗಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಇ.ರಾಮಕೃಷ್ಣಪ್ಪ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1560 

ಮಾತಂ, ಜೈತಂ ಹಾಗೂ ವಿತಂ ಇಲಾಖೆ. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 104 ಇಬಿಎಸ್ 2011 , ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್ , 2011. 
ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಅಧೀಕ್ಷಕ ವೃಂದಕ್ಕೆ ಸಂಬಂಧಿಸಿದಂತೆ ದಿನಾಂಕ : 08- 09 - 2011ರ ಅಧಿಕೃತ ಜ್ಞಾಪನದಲ್ಲಿ ಹೊರಡಿಸಿರುವ 
ಅಂತಿಮ ಜೇಷ್ಠತಾ ಪಟ್ಟಿ ಆಧಾರದ ಮೇಲೆ ಈ ಕೆಳಕಂಡ 6 ಅಧೀಕ್ಷಕರುಗಳಿಗೆ ( ಸಮೂಹ ಸಿ ) ತಕ್ಷಣದಿಂದ ಜಾರಿಗೆ ಬರುವಂತೆ ವ್ಯವಸ್ಥಾಪಕ ವೃಂದಕ್ಕೆ 
( ಸಮೂಹ ಬಿ ) ರೂ .10800 - 20025 ವೇತನ ಶ್ರೇಣಿಗೆ ಸ್ಥಾನಪನ್ನ ಬಡ್ತಿ ನೀಡಿ ಅದೇಶಿಸಿದೆ. ಇವರಿಗೆ ಬಡ್ತಿಯ ನಂತರ ಸ್ಥಳನಿಯುಕ್ತಿ ಕುರಿತು ಮುಖ್ಯ 
ವಿದ್ಯುತ್ ಪರಿವೀಕ್ಷಕರು ಕ್ರಮ ಜರುಗಿಸುವರು. 

1) ಶ್ರೀ ಕೆ.ವಿ . ಉಮಾಪತಿ, ಅಧೀಕ್ಷಕರು, 

ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, ಬೆಂಗಳೂರು 
2) ಶ್ರೀ ವೈ. ವೆಂಕಪ್ಪ ಮೌಲ್ಯ, ಅಧೀಕ್ಷಕರು , 

ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, ಬೆಂಗಳೂರು 
3) ಶ್ರೀ ಪಿ.ಜಯರಾಂ ಶೆಟ್ಟಿ, 

ಅಧೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, 

ಮಂಗಳೂರು ಉತ್ತರ ವಲಯ, ಮಂಗಳೂರು. 
4) ಶ್ರೀ ಟಿ. ಎಂ .ರವೀಂದ್ರ ಬಾಬು 

ಅಧೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, 

ಬೆಂಗಳೂರು ದಕ್ಷಿಣ ವಲಯ , ಬೆಂಗಳೂರು. 
5) ಶ್ರೀ ಎನ್. ಗಂಗಪ್ಪ , 

ಅಧೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀ 
ಬೆಂಗಳೂರು ಉತ್ತರ ವಲಯ , ಬೆಂಗಳೂರು. 
ಶ್ರೀ ಡಿ . ಟಿ. ಜಾಧವ್, 
ಅಧೀಕ್ಷಕರು, ಉಪ ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ, 
ಮೈಸೂರು ವಲಯ , ಮೈಸೂರು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುಜಾತಮ್ಮ 

ಪೀಠಾಧಿಕಾರಿ , 
ಪಿ . ಆರ್ . 1561 

ಇಂಧನ ಇಲಾಖೆ. 


PERSONNEL AND ADMINISTRATIVE REFORMS SECRETARIAT 

NOTIFICATION 


No. DPAR 560 SAS 2010 , Bangalore, Dated : 31st October, 2011 


Consequent upon promotion of Sri S . Puttaswamy to IAS based on inclusion of his name in the revised Select List 2007 , 
Sri S.Puttaswamy, IAS (KN 99), Deputy Commissioner, Ramanagara District is promoted to officiate in the Junior Administrative 


287 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


2999 


Grade of IAS carrying the payscale of Pay Band -3 Rs. 15600 - 39100 + GP Rs . 7600 /- with retrospective effect from 1 -1- 2008 and he 
is continued until further orders in the post presently held by him . 

By Order and in the Name ofthe Governor ofKarnataka , 

N . SRINIVASAMURTHY, 

Under Secretary to Government, 
P . R : 1562 

DP & AR (Services -1). 


PERSONNEL AND ADMINISTRATIVE REFORMS SECRETARIAT 

NOTIFICATION 


No. DPAR 257 SPS 2011, Bangalore , Dated : 31st October, 2011 


Sri. A . R . Infant , IPS (KN -77), Director General of Police Commandant General Homeguards, E /O Director Civil Defence & 
Director, Fire Force, Bangalore is placed in additional charge of the post of Director General of Police and Chairman & Managing 
Director, Karnataka State Police Housing Corporation , Bangalore with immediate effect and until further orders reliveing Sri. 
Kuchanna Srinivasan , IPS (KN - 78 ) retiring on 31-10- 2011 AN on superannuation . 

By Order and in the Name of the Governor ofKarnataka , 

A .P .ATRE , 

Under Secretary to Government, 
P .R : 1563 

DP & AR (Services -IV ). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 176 SIS 2011, Bangalore , Dated : 31st October, 2011 
Sri.C .S.Suranjana., IAS , Chief Electoral Officer , & Additional Chief Secretary to Government, DPAR (Elections), 
Bangalore is sanctioned Earned Leave from 14 -11 -2011 to 13-01-2012(bdi) with permission to utilize prefix and suffix general 
holidays on 12- 11- 2011/13 -11 -2011 and 14 -01 -2012. 


The Special Officer, (Election ), Bangalore is placed in additional charge of the duties of the post of chief Electoral Officer, 
DPAR (Elections), Karnataka during the above period . 


Sri. C .S . Suranjana ., IAS would have been continued as Chief Electoral Officer, & E /O Additional Chief Secretary to 
Government, DPAR (Elections), Bangalore, but for his proceeding on leave. 


By Order and in the Name of the Governor ofKarnataka , 


P . R : 1564 


N . SRINIVASAMURTHY , 
Under Secretary to Government, 

DP & AR (Services-1). 


PERSONNEL AND ADMINISTRATIVE REFORMS SECRETARIAT 


NOTIFICATION 


No . DPAR 550 SAS 2011, Bangalore , Dated : 31st October, 2011 


Smt V.Manjula, IAS (KN 87 ), Commissioner, Survey Settlement & Land Records, Bangalore is placed in additional charge 
of the post of the Inspector General of Registration & Commissioner of Stamps , Bangalore until further orders , vice Sri B . Shivappa, 
IAS retiring on superannuation on 31-10 -2011 . 

By Order and in the Name of the Governor of Karnataka , 

N . SRINIVASAMURTHY, 

Under Secretary to Government, 
P . R : 1565 

DP & AR (Services-I). 


293 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


2987 -9 


PERSONNEL AND ADMINISTRATIVE REFORMS SECRETARIAT 


NOTIFICATION 
No. DPAR 202 SPS 2010 , Bangalore , Dated : 02nd November, 2011 


Shri. Rupak Kumar Dutta , IPS (KN -81), Additional Director General of Police , Law & Order, Bangalore is promoted to 
officiate in the grade of Director General of Police in the above Super Time Scale of IPS (HAG +) carrying the pay scale of Rs. 
75 ,500 (Annual Increment at 3 % ) – 80,000 Grade Pay Nil, with immediate effect and his services are placed at the disposal of Home 
Department for being posted as Director General of Police and Chairman & Managing Director, Karnataka State Police Housing 
Corporation , Bangalore reliveing Sri. A . R . Infant, IPS , of the additional charge . 

By Order and in the Name of the Governor of Karnataka, 


rnataka 


State Polic 


N . SRINIVASAMURTHY , 
Under Secretary to Government, 

DP & AR (Services -I). 


P . R : 1566 


PERSONNEL AND ADMINISTRATIVE REFORMS SECRETARIAT 


NOTIFICATION 


No . DPAR 205 SPS 2011, Bangalore , Dated : 02nd November, 2011 


The services of Shri.N . Shivakumar, IPS (KN -91), Inspector General of Police & Additional Director, Fire Services, 
Bangalore are placed at the disposal of Law , Justice & Human Rights Department with immediate effect and until further orders for 
being posted as Inspector General of Police ,Karnataka State Human Rights Commission , Bangalore in the existing vacancy . 

By Order and in the Name of the Governor of Karnataka , 

N . SRINIVASAMURTHY, 

Under Secretary to Government, 
P . R : 1567 

DP & AR (Services-I). 
TRANSPORT SECRETARIAT 

NOTIFICATION 


No . TRD 227 SASUMSE 2011, Bangalore , Dated : 02nd November, 2011 


Ministry of Road Transport & Highways, Government of India in its order No .RT-17013/01/ 2005 -T , dated:29-09 -2011 has 
appointed Sri Nandan Singh , Deputy Secretary (Transport ), Ministry of Road Transport & Highways as Director on the Board of (1) 
Karnataka State Road Transport Corporation , (2 ) Bangalore Metropolitan Transport corporation , (3)North West Karnataka Road 
Transport Corporation and (4)North East Karnataka Road Transport Corporation . 

In exercise of the powers conferred under sub -section (2) of section 5 of the Road Transport Corporation Act , 
1950 (Central Act 64 of 1950 ) and rule 3( 3) of Karnataka Road Transport Corporation Rules, 1961 the Government of Karnataka 
here -by appoints Sri Nandan Singh , Deputy Secretary (Transport ), Ministry of Road Transport & Highways a nominee of Ministry of 
Road Transport & Highways , Government of India as Director on the Board of (1)Karnataka State Road Transport Corporation , 
(2) Bangalore Metropolitan Transport Corporation , (3) North West Karnataka Road Transport Corporation and (4 )North East 
Karnataka Road Transport Corporation with immediate effect and until further orders. 

By Order and in the Name of the Governor ofKarnataka , 

RAMCHANDRA , 

Under Secretary to Government, 
P . R : 1568 

Transport Department. 


PERSONNEL AND ADMINISTRATIVE REFORMS SECRETARIAT 


NOTIFICATION 
No . DPAR 149 SPS 2009, Bangalore , Dated : 03rd November, 2011 
Shri. B. Srikanthappa, IPS (KN -95), Superintendent of Police , Karnataka State Reserve Police , Bangalore is promoted to 
officiate in the grade of Deputy Inspector General of Police carrying the pay scale of Rs. 37400 -67000 plus Grade Pay of Rs.8900 / 


ಭಾಗ- ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


೭೨೭ 


with retrospective effect from 26 -4 -2010 i.e., the date of promotion of his next junior Shri. Seemant Kumar Singh, IPS (KN -96 ) and 
Shri. B . Srikanthappa, IPS is posted as Deputy InspectorGeneral of Police, Railways, Bangalore in the existing vacancy. 


This issues in compliance of the order dt. 08 - 9- 2011 of the Central Administrative tribunal, Bangalore in OA No.493 /2009 . 

By Order and in the Name of the Governor of Karnataka, 

A .P .ATRE , 

Under Secretary to Government, 
PR : 1569 

DP & AR (Services -IV ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 175 ಆಸೇವ 11 , ಬೆಂಗಳೂರು, ದಿನಾಂಕ: 03ನೇ ನವೆಂಬರ್ , 2011. 
ಶ್ರೀ , ಜಯವಿಭವ ಸ್ವಾಮಿ , ಕೆ.ಎ .ಎಸ್ ( ಹಿರಿಯ ಶ್ರೇಣಿ) ಅಧಿಕಾರಿ ಪ್ರಸ್ತುತ ವಿಶೇಷ ಜಿಲ್ಲಾಧಿಕಾರಿ( ಜಾರಿದಳ), ಬೆಂಗಳೂರು ನಗರ 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು. ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಆಡಳಿತಾಧಿಕಾರಿ, ಶ್ರೀ ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ, ಮಹದೇಶ್ವರ ಬೆಟ್ಟ , ಕೊಳ್ಳೇಗಾಲ ತಾಲ್ಲೂಕು, ಚಾಮರಾಜನಗರ ಜಿಲ್ಲೆ ಹುದ್ದೆಯಲ್ಲಿ 
ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1570 

ಸಿ. ಆ. ಸು . ಇ (ಸೇವೆಗಳು - 2) 
ನಗರಾಭಿವೃದ್ಧಿ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ನಅಇ 125 ಎಂಎಲ್ಆ ರ್ 2008 ( C-20)(P -1), ಬೆಂಗಳೂರು, ದಿನಾಂಕ: 3ನೇ ನವೆಂಬರ್ , 2011. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ : ನಅಇ 125 ಎಂಎಲ್ಆರ್ 2008 (ಸಿ - 20) ದಿನಾಂಕ 6-4- 2001ರ ಕ್ರಮಸಂಖ್ಯೆ (1) ರಲ್ಲಿ ಶ್ರೀಮತಿ ತುಳಸೀ 
ನಾಗರಾಜ್, ಕೋಂ ಲಕ್ಷಂಣ ಭಂಡಾರಿ , ನಂ 576 , ನೆಹರು ರಸ್ತೆ , ಹೊಸನಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ ಇವರ ವಿಳಾಸಕ್ಕೆ ಸಂಬಂಧಿಸಿದಂತೆ 
“ಶ್ರೀ . ತುಳಸಿ ನಾಗರಾಜ, ಬಿನ್ ಲಕ್ಷ್ಮಣ ಭಂಡಾರಿ, ಶ್ರೀ ತುಳಸೀ ವೆರೈಟಿ ಸ್ಟೋರ್, ಶ್ರೀರಾಮ ಕಾಂಪ್ಲೆಕ್ಸ್ , ನೆಹರು ರಸ್ತೆ ಹೊಸನಗರ ಶಿವಮೊಗ್ಗ ಜಿಲ್ಲೆ ” 
ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿ.ಆರ್ . ರವೀಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್‌ . 1571 

ನಗರಾಭಿವೃದ್ಧಿ ಇಲಾಖೆ. 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ವಿಯಇ 34 ವಿತ್ತಮ 2008 , ಬೆಂಗಳೂರು, ದಿನಾಂಕ : 03ನೇ ನವೆಂಬರ್ , 2011 
ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಸಚಿವರು ಹಾಗೂ ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಸದಸ್ಯ ಕಾರ್ಯದರ್ಶಿಗಳಾದ 
ಪ್ರೊ . ಎಸ್. ಬಿ. ಹಿಂಚಗೇರಿ ಇವರನ್ನು ಸದಸ್ಯ ಕಾರ್ಯದರ್ಶಿ ಹುದ್ದೆಯ ಕರ್ತವ್ಯದ ಜೊತೆಗೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲು 
ಅಧಿಸೂಚನೆ ಸಂ . ವಿಯಇ 34 ವಿಕ್ರಮ 2008 ದಿನಾಂಕ: 23 - 06 - 2011ರಲ್ಲಿ ಆದೇಶಿಸಲಾಗಿತ್ತು. 

- ಪ್ರೊ . ಎಸ್. ಬಿ. ಹಿಂಚಿಗೇರಿ ಇವರ ಬದಲಾಗಿ ಪ್ರೊ . ಯು .ಎಸ್.ರಾಯ್ಕರ್, ಪ್ರಾಧ್ಯಾಪಕರು, ಭೌತಶಾಸ್ತ್ರ ವಿಭಾಗ, ಕರ್ನಾಟಕ 
ವಿಶ್ವವಿದ್ಯಾಲಯ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ತಾತ್ಕಾಲಿಕವಾಗಿ ಧಾರವಾಡ ಪ್ರಾದೇಶಿಕ ವಿಜ್ಞಾನ 
ಕೇಂದ್ರದ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಲು ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪ್ರಕಾಶ್ ರಾವ್ ಕೇಸರ್‌ಕರ್‌, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್‌. 1572 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


೭೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


ಭಾಗ- ೨ 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಲಾ 68 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ : 03ನೇ ನವೆಂಬರ್ , 2011 


ಶ್ರೀ ಆರ್. ಕುಮಾರ್, ಸರ್ಕಾರಿ ಫೀಡರ್‌, ಕರ್ನಾಟಕ ಉಚ್ಚ ನ್ಯಾಯಾಲಯ , ಇವರ ಸೇವಾವಧಿಯು ಮುಕ್ತಾಯವಾಗಿರುವುದರಿಂದ 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977ರ ನಿಯಮ 23ರಡಿ ಪ್ರದತ್ತವಾದ ಅಧಿಕಾರ 
ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿ ಅಥವಾ ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಶಶಿಧರ ಎಸ್. ಕರಮಡಿ, ವಕೀಲರು, ಇವರನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯದ ಸರ್ಕಾರಿ ಫೀಡರ್ 
ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ರಾಮೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1), 
ಪಿ . ಆರ್ . 1573 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 


ಸಂ 


129 ಎಲ್‌ಎಜಿ 2011, ಬೆಂಗಳೂರು, ದಿನಾಂಕ : 03ನೇ ನವೆಂಬರ್ , 2011 


ಶ್ರೀ ಎಂ . ಬಿ. ನಾಗರಾಜ , ವಕೀಲರು, ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳ 1977ರನ್ವಯ ದಿನಾಂಕ : 22 -08 - 2011 ರಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ರಾಯಚೂರು ಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್ . ರಾಮೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಪಿ . ಆರ್ . 1574 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ . 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಲಾ 52 ಎಲ್‌ಎಜಿ 2010, ಬೆಂಗಳೂರು, ದಿನಾಂಕ : 03ನೇ ನವೆಂಬರ್ , 2011 
ಶ್ರೀ ಜಿ. ಪ್ರಕಾಶ್ ಬಿನ್ ಜಿ. ವೀರಣ್ಣ, ಅಪರ ಸರ್ಕಾರಿ ವಕೀಲರು, ಹೊಸಪೇಟೆ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ ಇವರ ಸೇವಾವಧಿಯು 
ಮುಕ್ತಾಯವಾಗಿರುವುದರಿಂದ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 
26 (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ 
ಅಥವಾ ಮುಂದಿನ ಆದೇಶದವರೆಗೆ ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಸತ್ಯನಾರಾಯಣ ಜವಳಿ, ವಕೀಲರು, ಇವರನ್ನು ಬಳ್ಳಾರಿ 
ಜಿಲ್ಲೆಯ ಹೊಸಪೇಟೆ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ರಾಮೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1), 
ಪಿ. ಆರ್ . 1575 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 263 ಎಎಸ್‌ಡಿ 2011, ಬೆಂಗಳೂರು, ದಿನಾಂಕ : 04ನೇ ನವೆಂಬರ್, 2011 

ಶ್ರೀ ಎನ್. ಸುಬ್ಬಣ್ಣ, ನಿವೃತ್ತ ತಹಶೀಲ್ದಾರ್ ಇವರ ಖಾತೆಯಲ್ಲಿರುವ 240 ದಿನಗಳ ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು , ನಿಯಮ 118 ( ಎ) (1) ಹಾಗೂ ( 4) ರನ್ವಯ ನಗದೀಕರಿಸಲು ಮಂಜೂರಾತಿ ನೀಡಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


೭೨೯ 


ಸದರಿಯವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆಗಳು ಇರುವುದಿಲ್ಲವೆಂದು ಈ ಮೂಲಕ ದೃಡೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್.ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1576 

ಕಂದಾಯ ಇಲಾಖೆ (ಸೇವೆಗಳು - 3) . 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 499 ಸಅಸೇ 2011 , ಬೆಂಗಳೂರು, ದಿನಾಂಕ : 04ನೇ ನವೆಂಬರ್, 2011 


ಶ್ರೀ ದೇವರಾಜ್ ಯಾದವ್ , ಹಿರಿಯ ಸಹಾಯಕ ನಿರ್ದೇಶಕರು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ 
ಯೋಜನೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ , ಇವರನ್ನು ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಮಾನ್ಯ ಸಚಿವರ ಪದಾವಧಿಯವರೆಗೆ ಅಥವಾ ಮುಂದಿನ ಆದೇಶದವರೆಗೆ, ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ನೇಮಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಎ . ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3 ) 


ಪಿ. ಆರ್. 1577 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 186 ಆಸೇವ 2011 , ಬೆಂಗಳೂರು, ದಿನಾಂಕ : 04ನೇ ನವೆಂಬರ್ , 2011 


ಶ್ರೀ ಸಿ. ಎನ್. ಶ್ರೀಧರ್, ಕೆ.ಎ.ಎಸ್. (ಕಿರಿಯ ಶ್ರೇಣಿ) ಅಧಿಕಾರಿ , ವಿಶೇಷ ಭೂಸ್ವಾಧೀನಾಧಿಕಾರಿ , ಭಾರತ ರಾಷ್ಟ್ರೀಯ ಹೆದ್ದಾರಿ 
ಪ್ರಾಧಿಕಾರ (NHAI), ಹೊಸಪೇಟೆ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಇವರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ತುಂಗಾ ಮೇಲ್ದಂಡೆ ಯೋಜನೆ, 
ಶಿವಮೊಗ್ಗ - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. ಹಾಗೂ ಸದರಿ ಅಧಿಕಾರಿಯವರನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತ ರಾಷ್ಟ್ರೀಯ 
ಹೆದ್ದಾರಿ ಪ್ರಾಧಿಕಾರ (NHAI), ಹೊಸಪೇಟೆ, ಹುದ್ದೆಯಲ್ಲಿ ಮುಂದಿನ ಆದೇಶದವರೆಗೆ ಹೆಚ್ಚುವರಿ ಪ್ರಭಾರದಲ್ಲಿರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. 1578 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2) 


PERSONNEL AND ADMINISTRATIVE REFORMS SECRETARIAT 


NOTIFICATION 


No. DPAR 262 SPS 2011(P ). Bangalore , Dated 04th November, 2011 . 


Shri. Pratap Reddy C . H ., IPS (KN - 91), Inspector General of Police , under orders of transfer as inspector General of 
Police & Commissioner of Police , Mysore City , Mysore vide Government Notification No. DPAR 202 SPS 2010 , dated : 02 -09 -2011 , 
is posted with immediate effect and until further orders as Inspector General of Police and Additional Director (Fire Services), 
Bangalore vice Shri. Shivakumar N ., IPS transferred . 

By Order and in the name of the Governor ofKarnataka, 


A . P . Atre , 
Under Secretary to Government, 

DP & AR (Services -IV ). 


P . R . 1579 


೭.೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


ಭಾಗ- ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 224 ಸಅಸೇ 2011 , ಬೆಂಗಳೂರು, ದಿನಾಂಕ : 05ನೇ ನವೆಂಬರ್ , 2011 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಅಧೀನ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ಕ 20025 - 28275ರ ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 

ಬಡ್ತಿ ನೀಡಿನೇಮಿಸಲಾದ ಹುದ್ದೆ : ಇಲಾಖೆ 
ಸಂಖ್ಯೆ 

ನಿರ್ವಹಿಸುತ್ತಿರುವ ಇಲಾಖೆ 
ಸ್ವರ್ಣಲತಾ ಎಂ . ಭಂಡಾರೆ, 

ಉಪ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ - 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್ ಇಲಾಖೆ 

ಶ್ರೀ ಕೆ. ನಾರಾಯಣ್ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಎಸ್. ನಾರಾಯಣಪ್ಪ, 

ಆಂತರಿಕ ಆರ್ಥಿಕ ಸಲಹೆಗಾರರು , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಹಾಗೂ ಶ್ರೀಮತಿ ಲೀಲಾವತಿ ಇವರ ಬಡ್ತಿಯಿಂದ ತೆರವಾದ ಹುದ್ದೆ. 
ಪ್ರವಾಸೋದ್ಯಮ ಇಲಾಖೆ 
ಪರಂಧಾಮಯ್ಯ, 

ಉಪ ಕಾರ್ಯದರ್ಶಿ , ಕಂದಾಯ ಇಲಾಖೆ ಶ್ರೀ ಎಂ . ವೆಂಕಟರಸಪ್ಪ , ಇವರ 
ಕೃಷಿ ಇಲಾಖೆ 

ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಭವಾನಿದೇವಿ 

ಆಂತರಿಕ ಆರ್ಥಿಕ ಸಲಹೆಗಾರರು, ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ 
ಆರ್ಥಿಕ ಇಲಾಖೆ 

ಶ್ರೀ ಕೆ. ಕೃಷ್ಣಮೂರ್ತಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಎಸ್ . ಎಂ . ನಂದಕುಮಾರ್ 

ಉಪ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಮಿ ಮತ್ತು ಅರ್ಬನ್ 
ಶಿಕ್ಷಣ ಇಲಾಖೆ 

ಪ್ರಾಪರ್ಟಿ ಓನರ್ ಶಿಫ್ ರೆಕಾರ್ಡ್ಸ್) - ಆದೇಶ ಸಂಖ್ಯೆ ಸಿಆಸುಇ 482 ಸಅಸೇ 
2011 , ದಿನಾಂಕ 13 -10 -2011ರಲ್ಲಿ ಹೊಸದಾಗಿ ಸೃಜಿಸಲಾದ ಹುದ್ದೆ. 


ಭಾಗ - 1 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಉಪ ಕಾರ್ಯದರ್ಶಿಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 

ಉಪ ಕಾರ್ಯದರ್ಶಿಯ ಹೆಸರು ಮತ್ತು 
ಕ್ರಮ ಸಂಖ್ಯೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 
ಇಲಾಖೆ 
ಕೆ. ನಾರಾಯಣ 

[ ಉಪ ಕಾರ್ಯದರ್ಶಿ , ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಉಪಕಾರ್ಯದರ್ಶಿ, ಶಿಕ್ಷಣ ಇಲಾಖೆ 

- ಶ್ರೀ ಎಸ್. ಜಿ. ನಾರಾಯಣ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ . 
ಕೆ. ಕೃಷ್ಣಮೂರ್ತಿ 

ಉಪ ಕಾರ್ಯದರ್ಶಿ , ಪ್ರವಾಸೋದ್ಯಮ ಇಲಾಖೆ - 
ಆಂತರಿಕ ಆರ್ಥಿಕ ಸಲಹೆಗಾರರು, 

ಶ್ರೀ ಎಂ . ಎಸ್. ಮಹಾಂತೇಶಯ್ಯ ಇವರ ನಿಯೋಜನೆಯಿಂದ ತೆರವಾದ ಹುದ್ದೆ. 
ಒಳಾಡಳಿತ ಮತ್ತು ಸಾರಿಗೆ ಇಲಾಖೆ 
ಎಸ್ . ಜಿ. ನಾರಾಯಣ, ಉಪಕಾರ್ಯದರ್ಶಿ | ಆಂತರಿಕ ಆರ್ಥಿಕ ಸಲಹೆಗಾರರು , ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ | - ಶ್ರೀ ಎಂ . ಎಂ . ಲಕ್ಷ್ಮೀಶ್ವರ್ ಇವರ ಬಡ್ತಿಯಿಂದ ತೆರವಾದ ಹುದ್ದೆ . 
ಇಲಾಖೆ 
ಎಂ . ಎಂ . ಹಿರೇಮರ್, ಉಪಕಾರ್ಯದರ್ಶಿ ಉಪ ಕಾರ್ಯದರ್ಶಿ , ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 

ತಂತ್ರಜ್ಞಾನ ಇಲಾಖೆ - 
ಶ್ರೀಮತಿ ಎಸ್, ಇಂಧುಮತಿ ಇವರ ಬಡ್ತಿಯಿಂದ ತೆರವಾದ ಹುದ್ದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ . ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಪಿ . ಆರ್‌ . 1582 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


೭೩೧ 


೭.೩೦ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 84 ಎಸ್‌ಐಎಸ್ 2011 , ಬೆಂಗಳೂರು, ದಿನಾಂಕ : 05ನೇ ನವೆಂಬರ್, 2011 

ಶ್ರೀ ಜಿ . ವಿ . ಕೊಂಗವಾಡ್, ಐ . ಎ .ಎಸ್., ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ 
ಮಂಡಳಿ, ಬೆಂಗಳೂರು ರವರಿಗೆ ದಿನಾಂಕ : 08 -11- 2011 ರಿಂದ 03 - 12- 2011ರವರೆವಿಗೆ ( ಉದಿಸೇ ) ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಶ್ರೀ ಜಿ. ವಿ . ಕೊಂಗವಾಡ್, ಐ.ಎ .ಎಸ್., ರವರ ರಜಾ ಅವಧಿಯಲ್ಲಿ ಸರ್ಕಾರದ ಕಾರ್ಯದರ್ಶಿ , ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರು 
ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ , ಬೆಂಗಳೂರು ಈ ಹುದ್ದೆಯ ಅಧಿಕ 
ಪ್ರಭಾರದಲ್ಲಿಡಲಾಗಿದೆ. 

ಅಲ್ಲದೆ, ಶ್ರೀ ಜಿ. ವಿ . ಕೊಂಗವಾಡ್, ಐ . ಎ .ಎಸ್.,ರವರು ಅಧಿಕ ಪ್ರಭಾರದ ಮೇರೆಗೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಸರ್ಕಾರದ 
ಕಾರ್ಯದರ್ಶಿ , ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಬೆಂಗಳೂರು, ಹುದ್ದೆಯ ಪ್ರಭಾರವನ್ನು ಮೇಲ್ಕಂಡ ರಜೆ ಅವಧಿಯಲ್ಲಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ಬೆಂಗಳೂರು ಇವರಿಗೆ ವಹಿಸಲಾಗಿದೆ. 

ಶ್ರೀ ಜಿ. ವಿ. ಕೊಂಗವಾಡ್, ಐ.ಎ.ಎಸ್.,ರವರು ರಜೆಯ ಮೇಲೆ ಹೋಗಿರದಿದ್ದರೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಶ್ರೀನಿವಾಸಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1583 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -1) 


PERSONNEL AND ADMINISTRATIVE REFORMS SECRETARIAT 


NOTIFICATION 


No . DPAR 266 SPS 2011. Bangalore, Dated 05th November, 2011. 


The orders, posting Shri H . C . Kishore Chandra ., IPS (KN -84 ), waiting for posting , as Additional Director General of 
Police, Internal Security Division , Bangalore, in Para -2 of Government Notification of even number dated 05 - 11-2011 are hereby 
kept in abeyance , until further orders . 

By Order and in the name of the Governor of Karnataka, 

A . P . Atre , 

Under Secretary to Government, 
P. R. 1584 

DP & AR ( Services-4 ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಸಿಆಸುಇ 184 ಆಸೇವ 2011 , ಬೆಂಗಳೂರು, ದಿನಾಂಕ : 05ನೇ ನವೆಂಬರ್ , 2011 


ಶ್ರೀ ಎಸ್. ಜಿಯಾವುಲ್ಲಾ ಕೆ.ಎ .ಎಸ್ ( ಆಯ್ಕೆ ಶ್ರೇಣಿ) ಅಧಿಕಾರಿ ಹಾಲಿ ಮುಖ್ಯ ಆಡಳಿತಾಧಿಕಾರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಸೇವೆಗಳ ನಿರ್ದೇಶನಾಲಯ , ಬೆಂಗಳೂರು. ಇವರನ್ನು ಅಧಿಸೂಚನೆ ಸಂಖ್ಯೆ : ಸಿಆಸುಇ 83 ಆಸೇವ 2011 ( IV ) ದಿನಾಂಕ : 17 -09 -2011ರಲ್ಲಿ 
“ ಉಪಯೋಜನಾಧಿಕಾರಿ , ಕರ್ನಾಟಕ ರಾಜ್ಯ ಆರೋಗ್ಯ ಪದ್ಧತಿಗಳ ಅಭಿವೃದ್ಧಿ ಮತ್ತು ಸುಧಾರಣೆ ಯೋಜನೆ, ಬೆಂಗಳೂರು” ಹುದ್ದೆಗೆ ವರ್ಗಾಯಿಸಿರುವುದನ್ನು 
“ ಮುಖ್ಯ ಯೋಜನಾಧಿಕಾರಿಗಳು, ಕರ್ನಾಟಕ ರಾಜ್ಯ ಆರೋಗ್ಯ ಪದ್ಧತಿಗಳ ಅಭಿವೃದ್ಧಿ ಮತ್ತು ಸುಧಾರಣೆ ಯೋಜನೆ, ಬೆಂಗಳೂರು , ಹುದ್ದೆಗೆ ಎಂದು ತಿದ್ದಿ 
ಓದಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1585 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -2 ) 


೭೩. ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


ಭಾಗ- ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 191 ಆಸೇವ 2011 , ಬೆಂಗಳೂರು, ದಿನಾಂಕ : 05ನೇ ನವೆಂಬರ್, 2011 


ಶ್ರೀಮತಿ ರಾಜಮ್ಮ ಚೌಡರೆಡ್ಡಿ ಕೆ. ಎ .ಎಸ್. (ಹಿರಿಯ ಶ್ರೇಣಿ) ಅಧಿಕಾರಿ , ಹಾಲಿ ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಗೃಹ ಮಂಡಳಿ , 
ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ 
ಉಪಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ ಶಿಕ್ಷಣ), ಕರ್ನಾಟಕ ಸರ್ಕಾರದ ಸಚಿವಾಲಯ , ಬೆಂಗಳೂರು - ಶ್ರೀ 
ಬಿ . ಭೀಮಪ್ಪ, ಕೆ. ಎ. ಎಸ್ . ( ಹಿರಿಯ ಶ್ರೇಣಿ) ಅಧಿಕಾರಿ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

- ಶ್ರೀ ಬಿ. ಭೀಮಪ್ಪ ಕೆ. ಎ.ಎಸ್. (ಹಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಸರ್ಕಾರದ ಉಪಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆ ( ವೈದ್ಯಕೀಯ ಶಿಕ್ಷಣ), ಕರ್ನಾಟಕ ಸರ್ಕಾರದ ಸಚಿವಾಲಯ , ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು - ಶ್ರೀಮತಿ ರಾಜಮ್ಮ 
ಚೌಡರೆಡ್ಡಿ ಕೆ . ಎ .ಎಸ್ . ( ಹಿರಿಯ ಶ್ರೇಣಿ) ಅಧಿಕಾರಿ, ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು ಇವರ ಸೇವೆಯನ್ನು ವಸತಿ 
ಇಲಾಖೆಯ ವಶಕ್ಕೆ ನೀಡಿದೆ . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್‌ . 1586 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2 ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 83 ಆಸೇವ 2011 , ಬೆಂಗಳೂರು, ದಿನಾಂಕ : 08ನೇ ನವೆಂಬರ್, 2011 


ಅಧಿಸೂಚನೆ ಸಂಖ್ಯೆ : DPAR 01 SKG 2010 ದಿನಾಂಕ : 03 - 03 - 2011ರಲ್ಲಿ ಪ್ರಕಟಿಸಿರುವ ಕೆ.ಎ .ಎಸ್. ಸಮೂಹ- ಎ ( ಆಯ್ಕೆ 
ಶ್ರೇಣಿ) ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ . ಬಿ. ಎಸ್. ಶೇಖರಪ್ಪ, ಕೆ. ಎ.ಎಸ್. ಸಮೂಹ- ಎ ( ಆಯ್ಕೆ ಶ್ರೇಣಿ) ಅಧಿಕಾರಿ, ಮುಖ್ಯ 
ಕಾರ್ಯ ನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್, ಚಿಕ್ಕಬಳ್ಳಾಪುರ ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ರೂ . 26250 - 36500ರ ವೇತನ 
ಶ್ರೇಣಿಯ ಕೆ.ಎ.ಎಸ್ . (ಸೂಪರ್ ಟೈಂ ಸ್ಕೇಲ್) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ, ಮುಂದಿನ ಆದೇಶದವರೆಗೆ ಅವರು ಹಾಲಿ ಕಾರ್ಯ 
ನಿರ್ವಹಿಸುತ್ತಿರುವ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್, ಚಿಕ್ಕಬಳ್ಳಾಪುರ ಹುದ್ದೆಯಲ್ಲಿಯೇ ಮುಂದುವರಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಶ್ರೀನಿವಾಸಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1588 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -1) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 400 ಸಅಸೇ 2011 , ಬೆಂಗಳೂರು, ದಿನಾಂಕ: 11ನೇ ನವೆಂಬರ್ , 2011 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಪತಾಂಕಿತ ಆಪ್ತ ಸಹಾಯಕರುಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ( 14050 - 350- 14400 - 400 - 16800 - 450 - 19500 - 525 - 22650 - 600 - 25050ರ 
ಆಪ್ತ ಕಾರ್ಯದರ್ಶಿ(ಗೇಡ್-2 ) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ 
ನೇಮಿಸಲಾಗಿದೆ. 

ಮುಂಬಡ್ತಿ ಮೇಲೆ ಸ್ಥಳ ನಿಯುಕ್ತಿಗೊಳಿಸಲು 
ಅಧಿಕಾರಿಯ ಹೆಸರು ಮತ್ತು ಇಲಾಖೆ 
ಸಂಖ್ಯೆ 

ನಿರ್ಣಯಿಸಿರುವ ಇಲಾಖೆ 

3 
1) | ಎ. ಆರ್. ಸೌಭಾಗ್ಯ 

ಆಪ್ತ ಕಾರ್ಯದರ್ಶಿ (ಗ್ರೇಡ್- 2), 
ಯೋಜನಾ ಇಲಾಖೆ 

ಕಾರ್ಯದರ್ಶಿಯವರ ಆಪ್ತ ಶಾಖೆ, ಲೋಕೋಪಯೋಗಿ 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ. 


ಕ್ರಮ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


೭೩೩ 


2 ) 


ಕೆ. ಶಾಮಣ್ಣ 
ಅನಿವಾಸಿ ಭಾರತೀಯರ ಸಮಿತಿ 


3 ) | ಮಹಮ್ಮದ್ ಅಲಿ ಶೇಖ್ 

ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 


ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) ಹುದ್ದೆಗೆ ಬಡ್ತಿ ನೀಡಿ, 
ಅನಿವಾಸಿ ಭಾರತೀಯರ ಸಮಿತಿಯಲ್ಲಿಯೇ 
ಮುಂದುವರಿಸಲಾಗಿದೆ. 
ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ಹುದ್ದೆಗೆ ಬಡ್ತಿ ನೀಡಿ, ಮುಖ್ಯ 
ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿಯೇ 
ಮುಂದುವರಿಸಲಾಗಿದೆ. 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) ಕಾರ್ಯದರ್ಶಿಯವರ ಆಪ್ತ 
ಶಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆ. 


5 ) 


ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ಪ್ರಧಾನ ಕಾರ್ಯದರ್ಶಿರವರ 
ಆಪ್ತ ಶಾಖೆ, ಪ್ರವಾಸೋದ್ಯಮ ಇಲಾಖೆ . 


| ಸಿ. ಸುಶೀಲ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ 
| ಸಿ. ಟಿ. ಶಿವಣ್ಣಗೌಡ 
ಉಪಕಾರ್ಯದರ್ಶಿ - 2 ಅವರ ಆಪ್ತ ಶಾಖೆ 
ಜಲಸಂಪನ್ಮೂಲ ಇಲಾಖೆ 
ಸಿ. ವಿ . ನಾಗೇಶ್ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಜಲಸಂಪನ್ಮೂಲ ಇಲಾಖೆ 
ಕೆ. ಎಂ . ಸಾವಿತ್ರಮ್ಮ 
ಕಾರ್ಯದರ್ಶಿ ( ವೆಚ್ಚ) ಅವರ ಆಪ್ತ ಶಾಖೆ 
ಆರ್ಥಿಕ ಇಲಾಖೆ 
ಅನಂತಕೃಷ್ಣ 
ಘನತೆವೆತ್ತ ರಾಜ್ಯಪಾಲರ ಸಚಿವಾಲಯ 


ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ) ಪ್ರಧಾನ ಕಾರ್ಯದರ್ಶಿಯವರ 
ಆಪ್ತ ಶಾಖೆ,ಜಲಸಂಪನ್ಮೂಲ ಇಲಾಖೆ. 


ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ಕಾರ್ಯದರ್ಶಿ ( ವೆಚ್ಚ)ರವರ 
ಆಪ್ತ ಶಾಖೆ, ಆರ್ಥಿಕ ಇಲಾಖೆ. 


ಆಪ್ತ ಕಾರ್ಯದರ್ಶಿ (ಗ್ರೇಡ್- 2 ) ಘನತೆವೆತ್ತ ರಾಜ್ಯಪಾಲರ 
ಸಚಿವಾಲಯ 


10 ) 


| ಬಿ. ಎಸ್. ಸತ್ಯವತಿ 

ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ) ಕಾರ್ಯದರ್ಶಿಯವರ ಆಪ್ತ 
( ಆಂತರಿಕ ಆರ್ಥಿಕ ಸಲಹೆಗಾರರ ಆಪ್ತ ಶಾಖೆ) 

ಶಾಖೆ, ನಗರಾಭಿವೃದ್ಧಿ ಇಲಾಖೆ. 
ಕಾರ್ಮಿಕ ಇಲಾಖೆ 
ಪಿ . ಉಮಾಬಾಯಿ 

ಆಪ್ತ ಕಾರ್ಯದರ್ಶಿ(ಗ್ರೇಡ್ - 2 ) ಕಾರ್ಯದರ್ಶಿರವರ ಆಪ್ತ 
ಉಪನಿರ್ದೆಶಕರು - ಕನ್ನಡ ಪ್ರಾರೂಪಣಾರವರ ಆಪಶಾಖೆ ಶಾಖೆ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 
ಸಂ .ವ್ಯಶಾ.ರ. ಇಲಾಖೆ | 
ಡಿ .ಆರ್ . ಅಶೋಕ್ 

ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ) ಕಾರ್ಯದರ್ಶಿರವರ ಆಪ್ತ 
ಕಾರ್ಯದರ್ಶಿಯವರ ಆಪ್ತ ಶಾಖೆ ( ಅರಣ್ಯ ) 

ಶಾಖೆ, ಅಲ್ಪಸಂಖ್ಯಾತರ ಇಲಾಖೆ. 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಕೆ. ಪಿ. ವೀಣಾ, ನಿಯಂತ್ರಕರು 

ಆಪ್ತ ಕಾರ್ಯದರ್ಶಿ (ಗ್ರೇಡ್- 2 ) ಪ್ರಧಾನ ಕಾರ್ಯದರ್ಶಿಯವರ 
( ಲೆಕ್ಕಪತ್ರ ನಿರ್ವಹಣೆ) ಇವರ ಆಪ ಶಾಖೆ, ಆರ್ಥಿಕ ಇಲಾಖೆ | ಆಪ್ತ ಶಾಖೆ, ಯೋಜನಾ ಇಲಾಖೆ. 


11 ) 


( 2 ) 


ಭಾಗ - 2 
ದಿನಾಂಕ: 24.10.2011ರ ಅಧಿಸೂಚನೆಯಲ್ಲಿ ಬಡ್ತಿ ನೀಡಿ ನೇಮಿಸಲಾಗಿದ್ದ ಈ ಕೆಳಕಂಡ ಅಧಿಕಾರಿಗಳ ನೇಮಕಾತಿಯನ್ನು ಮಾರ್ಪಡಿಸಿ, 
ಅವರುಗಳ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗೆ ನೇಮಿಸಿ, ಆದೇಶಿಸಲಾಗಿದೆ. 


ಕ್ರಮ ಸಂಖ್ಯೆ ಅಧಿಕಾರಿಯ ಹೆಸರು ಮತ್ತು ಇಲಾಖೆ 

ಎಂ . ಎಸ್. ಚಂಚೆ, 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ಒಳಾಡಳಿತ 
ಇಲಾಖೆ ಇಲ್ಲಿಗೆ ನೇಮಕಾತಿ ಆದೇಶದಲ್ಲಿರುವ 
ವಿಜಯಕುಮಾರ್, ಆಪ್ತ ಕಾರ್ಯದರ್ಶಿ (ಗ್ರೇಡ್- 2), 
ಬಿ. ಎಂ .ಆರ್. ಡಿ . ಎ ಎಂಬುದನ್ನು ಮಾರ್ಪಡಿಸಿ 


ಮಾರ್ಪಡಿಸಿ, ನೇಮಿಸಿರುವ ಇಲಾಖೆ 
ಆಪ್ತ ಕಾರ್ಯದರ್ಶಿ (ಗ್ರೇಡ್- 2), 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಆಪ್ತ ಕಾರ್ಯದರ್ಶಿ (ಗ್ರೇಡ್- 2), ಸರ್ಕಾರದ ಅಪರ ಮುಖ್ಯ 
ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರ ಆಪ್ತ ಶಾಖೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್. ವಿಜಯಾನಂದ ಶರ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು- 3) 


ಪಿ .ಆರ್ . 1600 


೭೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


ಭಾಗ- ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 382 ಸಅಸೇ 2011 , ಬೆಂಗಳೂರು, ದಿನಾಂಕ 11ನೇ ನವೆಂಬರ್ , 2011 

ರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) ಅಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ಕೌ20025 -525 - 22650 - 600 - 26250 - 675 - 28275ರ ಆಪ್ತ ಕಾರ್ಯದರ್ಶಿ (ಗ್ರೇಡ್ 
1) ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ : 


ಕ್ರಮ 


ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು 

ಬಡ್ತಿ ನೀಡಿ ನೇಮಿಸಲಾದ 
ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ 

ಹುದ್ದೆ : ಇಲಾಖೆ 
- 2 

3 
ಎನ್.ಕೆ. ಸರಸ್ವತಿ 

ಆಪ್ತ ಕಾರ್ಯದರ್ಶಿ (ಗ್ರೇಡ್-1) 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 

ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 

ಸಿ. ಆ. ಸು . ಇ. ( ಜನಸ್ಪಂದನ) - ಇಲ್ಲಿಯೇ ಮುಂದುವರೆಸಲಾಗಿದೆ. 
ಸಿ. ಆ. ಸು . ಇ. ( ಜನಸ್ಪಂದನ ) 
ವಿ. ಶಾಂತಮ್ಮ 

ಆಪ್ತ ಕಾರ್ಯದರ್ಶಿ (ಗ್ರೇಡ್ -1) 
ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) 

ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 

ಕಂದಾಯ ಇಲಾಖೆ - ಇಲ್ಲಿಯೇ ಮುಂದುವರೆಸಲಾಗಿದೆ. 
ಕಂದಾಯ ಇಲಾಖೆ 
ಮಂಜುನಾಥ 

ಆಪ್ತ ಕಾರ್ಯದರ್ಶಿ (ಗ್ರೇಡ್-1) 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 

ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಮುಖ್ಯ ಚುನಾವಣಾಧಿಕಾರಿ ಹಾಗೂ ಪದನಿಮಿತ್ತ ಪ್ರಧಾನ ಇಂಧನ ಇಲಾಖೆ 
ಕಾರ್ಯದರ್ಶಿಯವರ ಆಪ್ತ ಶಾಖೆ ಸಿ. ಆ . ಸು . ಇ. ( ಚುನಾವಣೆಗಳು 
ಬಿ . ಕೃಷ್ಣಪ್ಪಮೂಲ್ಯ 

ಆಪ್ತ ಕಾರ್ಯದರ್ಶಿ (ಗ್ರೇಡ್ -1) 
ಆಪ್ತ ಕಾರ್ಯದರ್ಶಿ (ಗ್ರೇಡ್- 2) | 

ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 

ಇಲ್ಲಿಯೇ ಮುಂದುವರೆಸಲಾಗಿದೆ. 
ವಸುಂಧರಾ ಟಿ. ಆರ್ . 

ಆಪ್ತ ಕಾರ್ಯದರ್ಶಿ (ಗ್ರೇಡ್- 1) 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 

ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 

ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 
ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 

ಇಲ್ಲಿಯೇ ಮುಂದುವರೆಸಲಾಗಿದೆ. 
ಸಿರಾ ಎಸ್. ಜಿ. 

ಆಪ್ತ ಕಾರ್ಯದರ್ಶಿ (ಗ್ರೇಡ್ -1) 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 

ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಕಾರ್ಯದರ್ಶಿಯವರ ಆಪ್ತ ಶಾಖೆ 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಇಲ್ಲಿಯೇ ಮುಂದುವರೆಸಲಾಗಿದೆ. 
ವಿ.ಎಲ್. ಹುನಗುಂದ 

ಆಪ್ತ ಕಾರ್ಯದರ್ಶಿ (ಗ್ರೇಡ್ -1) 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 

ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಕಾರ್ಯದರ್ಶಿಯವರ ಆಪ್ತ ಶಾಖೆ 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನಾ ಇಲಾಖೆ 
ಸಂವ್ಯಶಾ.ಇ . 

ಇಲ್ಲಿಯೇ ಮುಂದುವರೆಸಲಾಗಿದೆ. 
ಪಿ. ಶ್ರೀನಿವಾಸ್ 

ಆಪ್ತ ಕಾರ್ಯದರ್ಶಿ (ಗ್ರೇಡ್- 1) 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 

ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ವಿಶೇಷ ಕಾರ್ಯದರ್ಶಿಯವರ ಆಪ್ತ ಶಾಖೆ 

ಸಹಕಾರ ಇಲಾಖೆ - ಶ್ರೀ ಆರ್. ಸೋಮಶೇಖರ್ ಇವರ 
ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ 

ಮುಂಬಡ್ತಿಯಿಂದ ತೆರವಾದ ಹುದ್ದೆ. 
ಎಂ. ಎಸ್ . ಸತ್ಯ 

ಆಪ್ತ ಕಾರ್ಯದರ್ಶಿ (ಗ್ರೇಡ್ -1) 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2 ) 

ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಯವರ 
ಮಾನ್ಯ ಮುಖ್ಯಮಂತ್ರಿಯವರ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಆಪ್ತ ಶಾಖೆ 

ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯ ಇಲ್ಲಿಯೇ 
ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯ 

ಮುಂದುವರೆಸಲಾಗಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


೭೩. ೫ 


10) 


3 
ವಿ . ಸೀತಾರಾಮ್ 

ಆಪ್ತ ಕಾರ್ಯದರ್ಶಿ (ಗ್ರೇಡ್-1) 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 

ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಒಳಾಡಳಿತ ಇಲಾಖೆ ಒಳಾಡಳಿತ ಇಲಾಖೆ ಇಲ್ಲಿಯೇ ಮುಂದುವರೆಸಲಾಗಿದೆ. 
ಎ .ಕೆ. ಪಟೇಗಾರ್ 

ಆಪ್ತ ಕಾರ್ಯದರ್ಶಿ (ಗ್ರೇಡ್- 1) 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 

ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿಯವರ 
ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿಯವರ ಆಪ್ತ ಶಾಖೆ | 
ಆಪ್ತ ಶಾಖೆ 

ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯ ಇಲ್ಲಿಯೇ 
ಮಾನ್ಯ ಮುಖ್ಯಮಂತ್ರಿಯವರ ಸಚಿವಾಲಯ 

ಮುಂದುವರೆಸಲಾಗಿದೆ. 
ಎ.ಆರ್. ರಾಯ್ಕರ್ 

ಆಪ್ತ ಕಾರ್ಯದರ್ಶಿ (ಗ್ರೇಡ್ -1) 
ಆಪ್ತ ಕಾರ್ಯದರ್ಶಿ (ಗ್ರೇಡ್ - 2) 

ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 
ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ, ಸಿ. ಆ . ಸು . ಇ . ಸಿ. ಆ. ಸು . ಇ . ಇಲ್ಲಿಯೇ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -3) 


ಪಿ . ಆರ್‌ . 1601 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 215 ಸಅಸೇ 2011, ಬೆಂಗಳೂರು, ದಿನಾಂಕ 5 ನವೆಂಬರ್ , 2011 


ಲಿ 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಶಾಖಾಧಿಕಾರಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವೇತನ ಶ್ರೇಣಿ ರೂ . 14050 -350 -14400 - 400 - 16800 - 450 - 19500 - 525 - 22650 - 600 - 25050ರ ಅಧೀನ ಕಾರ್ಯ ದರ್ಶಿ 
ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ ? 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 

ನಿರ್ವಹಿಸುತ್ತಿರುವ ಇಲಾಖೆ | 


ಬಡ್ತಿ ನೀಡಿ ನೇಮಿಸಲಾದ 
ಹುದ್ದೆ : ಇಲಾಖೆ 


ಸಂಖ್ಯೆ 


ನಾರಾಯಣ ಪಿ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
ಗೌರೀಶ್ ಡಿ.ಎ . 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಅಧೀನ ಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ - 
ಶ್ರೀ ಕೆ.ಪಿ . ಚಂದ್ರಹಾಸ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಅಧೀನ ಕಾರ್ಯದರ್ಶಿ , ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ - ಶ್ರೀ ಸಯ್ಯದ್ ಅಬ್ದುಲ್ ನಜೀರ್ ಇವರ ವಯೋ ನಿವೃತ್ತಿಯಿಂದ 
ತೆರವಾದ ಹುದ್ದೆ. 
ಅಧೀನ ಕಾರ್ಯದರ್ಶಿ , ಸಿ. ಆ . ಸು . ಇ . ( ರಾಜ್ಯ ಶಿಷ್ಟಾಚಾರ - 
ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ) - ಖಾಲಿ ಹುದ್ದೆ . 


ಶ್ರೀನಿವಾಸ್ ದೀಕ್ಷಿತ್ ಎ. ವಿ. 
ಪೀಠಾಧಿಕಾರಿ ( ತಾಂತ್ರಿಕ ಕೋಶ) 
ವಾಣಿಜ್ಯ & ಕೈಗಾರಿಕೆ ಇಲಾಖೆ 
ಶಂಕರಪ್ಪ ಬಿ., ಶಾಖಾಧಿಕಾರಿ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಜಗನ್ನಾಥ್ ಎನ್ . 
ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ 


ಅಧೀನ ಕಾರ್ಯದರ್ಶಿ, ವಸತಿ ಇಲಾಖೆ - 
ಶ್ರೀ ಶಿವಲಿಂಗ ಇವರ ನಿಯೋಜನೆಯಿಂದ ತೆರವಾದ ಹುದ್ದೆ. 


ಅಶೋಕ್ ಕುಮಾರ್ ಜುಜಾರೆ 
ಶಾಖಾಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆ 
ಆನಂದಪ್ಪ ಎಸ್.ಎಮ್. 
ಶಾಖಾಧಿಕಾರಿ , ಕಂದಾಯ ಇಲಾಖೆ 


ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ (ಭೂಮಿ ಮತ್ತು ಅರ್ಬನ್ 
ಪ್ರಾಪರ್ಟಿ ಓನರ್ ಶಿಫ್ ರೆಕಾರ್ಡ್ಸ್) - ಆದೇಶ ಸಂಖ್ಯೆ ಸಿಆಸುಇ 482 
ಸಅಸೇ 2011, ದಿನಾಂಕ 13 - 10 - 2011ರಲ್ಲಿ ಹೊಸದಾಗಿ ಸೃಜಿಸಲಾದ ಹುದ್ದೆ. 
ನಿಯೋಜನೆ ಮೇಲೆ ಅಧೀನ ಕಾರ್ಯದರ್ಶಿ, 
ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ. 
ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ - ಶ್ರೀ ಎ.ಎಸ್. ಮಾವಿ 
ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 


೭೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೯ , ೨೦೧೧ 


ಭಾಗ- ೨ 


ಭಾಗ - 1 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಲಾಗಿದೆ 

ವರ್ಗಾಯಿಸಿ ನೇಮಿಸಲಾದ 
ಅಧೀನ ಕಾರ್ಯದರ್ಶಿಯ ಹೆಸರು ಮತ್ತು ಇಲಾಖೆ 
ಸಂಖ್ಯೆ 

ಹುದ್ದೆ : ಇಲಾಖೆ 


ಕ್ರಮ 


2 


. 


ಹೆಚ್ . ಬಿ. ರಘುನಾಥ್ 

ಅಧೀನ ಕಾರ್ಯದರ್ಶಿ , ಗ್ರಾ . ಅ. ಮತ್ತು ಪಂ . ರಾ . ಇಲಾಖೆ - ಶ್ರೀಮತಿ 
ಸಿ . ಆ . ಸು . ಇ . 

ಸ್ವರ್ಣಲತಾ ಎಂ . ಭಂಡಾರೆ ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ. 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಬಿ . ಮನೋಹರ್ 

ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ - 
ಸಿ. ಆ . ಸು . ಇ . 

ಶ್ರೀ ಪಿ . ಎಸ್. ಪ್ರಭಾಕರ್ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಬಿ .ಎನ್. ಶ್ರೀನಿವಾಸ್ 

ಅಧೀನ ಕಾರ್ಯದರ್ಶಿ , ಜಲ ಸಂಪನ್ಮೂಲ ಇಲಾಖೆ ( ಕಾಡಾ) - ಶ್ರೀ 
ಸಿ. ಆ . ಸು . ಇ . 

ವೆಂಕಟೇಶ್ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಎ. ಎಸ್. ಮಾವಿ 

ಅಧೀನ ಕಾರ್ಯದರ್ಶಿ , ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, 
ಅಧೀನ ಕಾರ್ಯದರ್ಶಿ 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ - ಶ್ರೀ ಪ್ರಕಾಶ್‌ರಾವ್ ಕೇಸರ್‌ಕರ್ 
ಕಂದಾಯ ಇಲಾಖೆ 

ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ . 
ವೆಂಕಟೇಶ್ 

ಅಧೀನ ಕಾರ್ಯದರ್ಶಿ , ಒಳಾಡಳಿತ ಇಲಾಖೆ (ಕಾನೂನುಕೋಶ) - 
ಅಧೀನ ಕಾರ್ಯದರ್ಶಿ 

ಶ್ರೀ ಈಶ್ವರನಾಯಕ್ ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆ 
ಜಲ ಸಂಪನ್ಮೂಲ ಇಲಾಖೆ (ಕಾಡಾ) 
ಪಿ.ಎಸ್. ಪ್ರಭಾಕರ್ 

ಅಧೀನ ಕಾರ್ಯ ದರ್ಶಿ , ಸಿ. ಆ . ಸು . ಇ . ( ಆಡಳಿತ ಸುಧಾರಣೆ) - ಶ್ರೀ 
ಅಧೀನ ಕಾರ್ಯದರ್ಶಿ 

ಬಿ.ಬಿ . ದೇವೂರ್ ಇವರ ನಿಯೋಜನೆಯಿಂದ ತೆರವಾದ ಹುದ್ದೆ. 
ಶಿಕ್ಷಣ ಇಲಾಖೆ (ಉನ್ನತ ಶಿಕ್ಷಣ) 
ಕೆ. ಪಿ. ಚಂದ್ರಹಾಸ 

ಅಧೀನ ಕಾರ್ಯದರ್ಶಿ , ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
ಅಧೀನಕಾರ್ಯದರ್ಶಿ 

- ಶ್ರೀ ಬಿ . ಮನೋಹರ್ ಅವರ ಸೇವೆಯನ್ನು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಿಂದಿರುಗಿಸಿರುವುದರಿಂದ ತೆರವಾದ ಹುದ್ದೆ. 
ಪ್ರಕಾಶ್ ರಾವ್ ಕೇಸರ್‌ಕರ್ 

ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ - 
ಅಧೀನ ಕಾರ್ಯದರ್ಶಿ 

ಶ್ರೀ ಎಸ್. ಎಂ . ನಂದಕುಮಾರ್ ಇವರ ಮುಂಬಡ್ತಿಯಿಂದ ತೆರವಾದ 
ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ, ವಿಜ್ಞಾನ | ಹುದ್ದೆ. 
ಮತ್ತು ತಂತ್ರಜ್ಞಾನ ಇಲಾಖೆ 
ಎ. ಪಿ. ರಾಮಕೃಷ್ಣ 

ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ - ಶ್ರೀಮತಿ ಭವಾನಿದೇವಿ 
ಅಧೀನ ಕಾರ್ಯದರ್ಶಿ 

ಇವರ ಮುಂಬಡ್ತಿಯಿಂದ ತೆರವಾದ ಹುದ್ದೆ. 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
( ತಾತ್ಕಾಲಿಕ ನಿಯೋಜನೆ ಮೇಲೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ) 
ವಡಗಾವೆ ಬಸವರಾಜು 

ಅಧೀನ ಕಾರ್ಯದರ್ಶಿ, ಸಿ . ಆ . ಸು ಇಲಾಖೆ (ಸೇವೆಗಳು - 2 ) 
ಅಧೀನ ಕಾರ್ಯದರ್ಶಿ 

ಶ್ರೀ ಎಂ . ವಾಸುದೇವಮೂರ್ತಿ ಇವರ ವರ್ಗಾವಣೆಯಿಂದ ತೆರವಾದ 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ | 

| ಹುದ್ದೆ. 
ವ್ಯವಹಾರಗಳ ಇಲಾಖೆ 
ಎಂ . ವಾಸುದೇವಮೂರ್ತಿ 

ಅಧೀನ ಕಾರ್ಯದರ್ಶಿ , ಆಹಾರ, ನಾಗರೀಕ ಸರಬರಾಜು ಮತ್ತು 
ಅಧೀನ ಕಾರ್ಯದರ್ಶಿ 

ಗ್ರಾಹಕರ ವ್ಯವಹಾರಗಳ ಇಲಾಖೆ - ಶ್ರೀ ವಡಗಾವೆ ಬಸವರಾಜು 
ಸಿ. ಆ . ಸು . ಇಲಾಖೆ ( ಸೇವೆಗಳು - 2 ) 

ಅವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 


( 


೨ ) . 


11 ) . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3) 


ಪಿ. ಆರ್‌ . 1587 


